[7 


ಕರ್ನಾಟಕ ವಿಧಾನ ಪರಿಷತು, 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


l. : 1278 
2. ಮಾನ್ಯ ಸದಸ್ಯರ ಹೆಸರು ಶ್ರೀ ಅರವಿಂದ ಕುಮಾರ್‌ ಅರಳಿ 
3. ಉತ್ತರಿಸಬೇಕಾದ ದಿನಾಂಕ 08.03.2022 
4 ಉತ್ತರಿಸುವ ಸಚಿವರು: ಕೈಮಗ್ಗ ಮತ್ತು ಜವಳಿ, ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ಸಚಿವರು 
ಕ್ರ.ಸಂ ಪ್ರಶ್ನೆ ಉತ್ತರ : § | 
(ಅ) | ಬೀದರ್‌ ಜಿಲ್ಲೆಯಲ್ಲಿರುವ ಸಕ್ಕರೆ ಕಾರ್ಬಾನೆಗಳು | ಬೀದರ್‌ . ಜಿಲ್ಲೆಯ ಸಕ್ಕರೆ ಕಾರಾನೆಗಳು ಕಳೆದ 10 


ಕಳೆದ 10 ವರ್ಷಗಳಲ್ಲಿ ಬ್ಲಷ್ಟು ಟಿನ್‌ ಕಬ್ಬು 


ವರ್ಷಗಳಲ್ಲಿ ಅರೆದಿರುವ ಕಬ್ಬಿನ ಪ್ರಮಾಣ, ಸಕ್ಕರೆ ಇಳುವರಿ, 


ಅಫೆದಿರುತ್ತವೆ;:  (ಕಾರ್ಬಾನೆವಾರು ವಿವರ | ಕಾಕಂಬಿ (ಮೊಲ್ಯಾಸಿಸ್‌ ) ಉತ್ಪಾದನೆ ಮತ್ತು ಇಳುವರಿಯ 

ನೀಡುವುದು) ಸನ್ನು ಕಾರ್ಬಾನೆವಾರು ಮತ್ತು ವರ್ಷವಾರು ವಿವರಗಳನ್ನು 
(ಆ) | ಕಬ್ಬು ಅರೆದಿದ್ದಲ್ಲಿ, ಸಕ್ಕರೆಯ ಇಳುವರಿ ಮತ್ತು | ಅನುಬಂಧದಲ್ಲಿಒದಗಿಸಿದೆ. ' 

ಕಾಕಂಬಿಯ (ಮೊಲಾಯಿಶಿಸ್‌, . ಇಳುವರಿ" 

ಎಷ್ಟು; (ಕಾರ್ಬಾನೆವಾರು ಮತ್ತು ವರ್ಷವಾರು 

ವಿವರ ನೀಡುವುದು) NN 
(ಇ) | ಕಳೆದ ಹಲವು ವರ್ಷಗಳಿಂದ ಸಕ್ಕರೆ ಇಳುವರಿ | ಬೀದರ್‌ ಜಿಲ್ಲೆಯಲ್ಲಿರುವ ಸಕ್ಕರೆ ಕಾರ್ಬಾನೆಗಳು ಕಳೆದ ಹಲವು 

ಕಡಿಮೆ ಬರುತ್ತಿರುವ ಹಿನ್ನಲೆಯಲ್ಲಿ ತನಿಖಾ | ವರ್ಷಗಳಿಂದ ಕಡಿಮೆ ಇಳುವರಿ ತೋರಿಸುತ್ತಿರುವ ಬಗ್ಗೆ 

ತಂಡ ರಜಿಸಲಾಗಿದ್ದು ಆ ಸಮಿತಿಯಿಂದ | ದೂರುಗಳು ' ಬಂದ ಹಿನ್ನೆಲೆಯಲ್ಲಿ ವಾಸ್ತವಾ೦ಶಗಳನ್ನು 

ತವಿಖೆ ಮಾಡಲಾಗಿದೆಯೇ; ' ಪರಿಶೀಲಿಸಿ ವರದಿಯನ್ನು ಆಯುಕ್ತರು ಕಬ್ಬು ಅಭಿವೃದ್ದಿ 
(ಈ) | ತನಿಜ ಮಾಡಿದ್ದಲ್ಲಿ, ತನಿಖೆಯಿಂದ ತಿಳಿದು | ಹಾಗೂ ಸಕ್ಕರೆ ನಿರ್ದೇಶನಾಲಯದ ಆದೇಶ ಸಂಖ್ಯೆ: 

ಬಂದ ಅಂಶಗಳೇನು; (ವಿವರ ನೀಡುವುದು) ಡಿಎಸ್‌ಕೆ/ಎಸ್‌ಕೆ/31/2021-22, ದಿನಾಂಕ:19.02.2022ರಲ್ಲಿ ಈ 

ಫಿ ' ತಜ್ಞರನ್ನು ಒಳಗೊಂಡ ತನಿಖಾ ಸಮಿತಿಯನ್ನು 
ರಚಿಸಲಾಗಿರುತ್ತದೆ. 


1. ಶ್ರೀ ಎನ್‌. ಆರ್‌. ಯಕ್ಕೇಲಿ, ಕೃಷಿ ವಿಭಾಗದ ಮುಖ್ಯಸ್ಥರು, 
ಎಸ್‌. ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆ, ಬೆಳಗಾವಿ. 
2. ಶ್ರೀಮತಿ ತಾರಾಮಣಿ, ಜಂಟಿ ಕೃಷಿ ನಿರ್ದೇಶಕರು, ಬೀದರ್‌ 
ಜಿಲ್ಲೆ. 
3. ಡಾ॥ಆರ್‌.ಎಲ್‌. ಜಾಧವ್‌, ವಿಜ್ನಾನಿ (ಆಗ್ರಾನಮಿ), ಕೃಷಿ 
ವಿಜ್ಞಾನ ಕೇ೦ದ್ರ, ಬೀದರ್‌, ಯು.ಎ.ಎಸ್‌. ರಾಯಚೂರು. 
4. ಶ್ರೀ ಸಂದೀಪ್‌ ಬಡಿಗೇರ್‌, ಸಹಾಯಕ ಪ್ರಾಧ್ಯಾಪಕರು 
(ಸಕ್ಕರೆ ತಂತ್ರಜ್ಞಾನ), ಎಸ್‌. ನಿಜಲಿಂಗಪ್ಪ ಸಕ್ಕರೆ ಸಸ್ಯ, 
ಬೆಳಗಾವಿ 
ಮೇಲ್ಕಂಡ ಸಮಿತಿಯ ಸದಸ್ಯರು ಬೀದರ್‌ ಜಿಲ್ಲೆಯ ಸಕ್ಕರೆ 
ಕಾರ್ಯಾನೆಗಳೆಗೆ ಬೇಟಿ ನೀಡಿ 2011-12ನೇ ಹಂಗಾಮಿನಿಂದ 
2020-21ನೇ ಹಂಗಾಮಿನವರೆಗೆ ಕಾರ್ಯಾನೆಗಳ 
ಇಳುವರಿಯನ್ನು ಪರಿಶೀಲಿಸಿ ಇಳುವರಿ ಕಡಿಮೆಗೊಳ್ಳಲು 
ಕಾರಣಗಳು ಹಾಗೂ ಇಳುವರಿಯನ್ನು ಸುಧಾರಣೆ ಮಾಡಲು 
ಕೈಗೊಳ್ಳಬಹುದಾದ ಕ್ರಮಗಳ ಬಗೆ ಪರಿಶೀಲಿಸಿ ಅಗತ್ಯ 
ದಾಖಲಿಗಳೊಂದಿಗೆ ವಾಸ್ಪವಾಂಶಪುಳ್ಮ ವರದಿಯನ್ನು 
ಸಲ್ಲಿಸುವಂತೆ ಸದರಿ ಆದೇಶದಲ್ಲಿ ಆದೇಶಿಸಲಾಗಿದೆ. ಸದರಿ. 
ತಜ್ಞರ ಸಮಿತಿಯು ದಿನಾಂಕ 23.022022 ರಿಂದ 25.02.2022 
ರವರೆಗೆ ಕಾರ್ಬಾನೆಗಳಿಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿ, 
ಪರಿಶೀಲಿಸಿದ್ದು, ಅಂತಿಮ ವರದಿ ಸಲ್ಲಿಸುವುದು 
ಬಾಕಿಯಿರುತ್ತದೆ. p 


Ep 


(ಉ) | ತನಿಖೆಯ ಸಂದರ್ಭದಲ್ಲಿ, ಶಾಸಕರು ಮಾಹಿತಿ | ತನಿಖಾ ತಂಡವು ಮಾನ್ಯ ಕರ್ನಾಟಿಕ ವಿಧಾನ ಪರಷತ್‌ 


ಮಾಡಿಕೊಡುವುದಿಲಬೇ? 


ನೀಡುವಂತೆ ತನಿಖಾ ತಂಡಕ್ಕೆ ತಿಳಿಸಿದ್ದರೂ ಸದಸ್ಯರನ್ನು ದೂರವಾಣಿ ಮೂಲಕ ' ಸಂಪರ್ಕಿಸಿ, ಸಕ್ಕರೆ 
ಮಾಹಿತಿ ನೀಡದಿರಲು ಕಾರಣವೇನು;ಮಾಹಿತಿ ಕಾರ್ಯಾನೆಗಳಿಗೆ ಭೇಟಿ ನೀಡುವ ಸಮಯ ಮತ್ತು 
ವೀಡದಿದಲ್ಲಿ, ಅನುಮಾನಕ್ಕೆ ಎಡ ದಿನಾಂಕವನ್ನು ಮೌಖಿಕವಾಗಿ - ಮಾನ್ಯ ಕರ್ನಾಟಿಕ ವಿಧಾನ 


4 ಪರಿಷತ್‌ ಸದಸ್ಯರ ಗಮನಕ್ಕೆ ತಂದಿರುತ್ತದೆ. 

ತನಿಖಾ ತಂಡವು ವರದಿಯನ್ನು ಸಲ್ಲಿಸಿದ ನಂತರ 
ವರದಿಯ ಅಂಶಗಳನ್ನು ಮಾನ್ಯ ಕರ್ನಾಟಿಕ ವಿಧಾನ ಪರಿಷತ್‌ 
ಸದಸ್ಯರಿಗೆ ಒದಗಿಸಲಾಗುವುದು. 


ಸಂಖ್ಯೆ: ಸಿಐ 36 ಎಸ್‌ಜಿಎಫ್‌ 2022 


~ 


(ಶಂಕರ.ಬಾಟೀಲ ಮುನೇನಕೊಪ್ಪ) 


ಕೈಮಗ್ಗ ಮತ್ತು ಜವಳಿ, ಕಬ್ಬು ಅಭಿವೃದ್ದಿ ಹಾಗೂ.ಸಕ್ಕರೆ ಸಚಿವರು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯ ರಠದ ಶ್ರೀ ಅರವಿಂದ ಕುಮಾರ್‌ ಅರಳಿ (ವಿಧಾನ .ಸಭೌಯಿಂದ 
ಚುನಾಯಿತರಾದವರು) ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1278ಕ್ಕೆ ಅನುಬಂಧ 


1 


ಅರವರಕುವ *ಬ್ಬಿನ ಮೊಲ್ಯಾಸಿಸ್‌ ಮೊಲ್ಯಾಸಿಸ್‌ 

ವರ್ಷ ಪಮಾಣ - ಸಕ್ಕರೆ ಜಳುವರಿ ಉತ್ಪಾದನೆ ಇಳುವರಿ 
ಲ (ಶೇಕಡಾವಾರು) 

(ಮೆ.ಟನ್‌ಗಳಲ್ಲಿ) (ಮೆ.ಟಿನ್‌ಗಳಲ್ಲಿ) | (ಶೇಕಡಾವಾರು) 

ಮಹಾತ್ಮರಾಂಧಿ ಸಹಕಾರಿ ಸಕ್ಕರೆ ಕಾರ್ಬಾನೆ ನಿ. ಭಾಲ್ಕಿ 
01-12 453806 70.28 17855 353 
2012-13 31472 $33 30430 391 
2003-74 523883 554 31017 3.98: 
CSC TST] $92 23342 447 

015-16 505007 35 15464 496 

2018-17 785601 870 8370 447 
2017-18 299027 $10 22250 446 
2018-19 158646 £78 15010 414 
3019-30 330228 800 14300 233 
20-21 323212 $10 i4960 261 

ಬೀದರ್‌ ಸಹಕಾರಿ ಸಕ್ಕರೆ ಕಾರಾನೆ ವಿ., ಹಳ್ಳಿಖೇಡ್‌ 
2011-12 447454 10.27 20799430 465 
3012-13 414670 583 787.047 431 
3075-14 418558 10.02 17351.640 115 
2014-15 338588 58 15393.110 442 
015-16 67659 888 3032502 eT) 
2016-17 72120 WN 5515.50 3 
2017-18 35612 566 1420.190 689 
3018-19 72509 ₹85 3751.290 530 
553 3 ಮಕಸಿರುವುದಲ್ಲ 
2020-21 ಕಬ್ಬು ನುರಿಸಿರುವುದಿಲ್ಲ. 

ನಾರಂಜಾ ಸಹಕಾರಿ ಸಕ್ಕರೆ ಕಾರ್ಬಾನೆ ನಿ, ಹಳ್ಳಿಖೇಡ್‌ 
201-12 498373.756 10.64 22311.000 448 
2012-13 517682.240 9.96 24613.200 4.75 
2013-14 500616.712 10.01 334500 4.72 
2014-15 519235.063 9.93 - 26071.200 5.02 


3015-16 245023.611 - 9.45 12889.600 5.26 
2016-17 139009.246 I 8.75 7188.600 5.17 
017-18” 420090.570 9.40 17945.220 4.27 
308-3 333380.869 9.20 f —15591.200 4.68 
2019-20 222057.243 8.40 9317.120 4.20 
2020-21 252741.042 9.10 11700.000 4.63 
ಭಾಲ್ಕೇಶ್ವರ ಶುಗರ್ಸ್‌ ಲಿ, ಬಾಜೋಳಗಾ 
0-12 ಸ್‌ ಈ ಪ 3 
2012-13 3 3 1 Na p 
2013-14 42632.145 9.15 18970.00 4.45 
2014-15 368479.302 '9,82 179780.00 4.88 
2015-16 246082.232 9.47 138000.00 ° 5.61 
2016-17 151174.484 9.19 62000.00 4.10 
2017-18 412152.488 9.05 193700.00 4.70 
2018-19 292568.764 8.74 156720.00 5.36 
2019-20 322047.337 29 147100.00 4.57 
2020-21 421680.505 9.44 190190.00 4.5) 
ಬೀದರ್‌ ಕಿಸಾನ್‌ ಶಕ್ಕರ್‌ ಕಾರ್ನಾನಾ ಲಿ, ಮೊಗದಾಳ್‌ 
301-12 _ 3 ಸ ವ 
2012-13 RS ಶ್‌ A ಥರ 
“013-74 ಈ ವ ಬ § 
OTE _ I ಈ m 
2015-16 3110919 5.50 75.000 5.70 
2016-17 3903.434 $.20 165.000 423 
3017-18 246906.448 9.40 12207.000 4.94 
2018-19 AEE | 10.10 20338.000 4.99 
2019-20 322158.025 | 9.50 15828.000 4.9) 
2020-21 222019.595 8.90 10637.000 4.79 
| ಶ್ರೀ ಭವಾನಿ ಶುಗರ್ಸ್‌ ಲಿ, ಬರೂರು, 
201-12 58837.107 10.32 2827 4.80 
3012-13 42130.865 955 2066 4.89 
2013-14 50289.136 9.67 2494 4.95 
2014-15 59200.152 9.48 2882 4.87 


1 


2015-16 TT 25413.656 9.17 1202 473 
i617 25860.445 918 } 1305 5.30 
2017-18 77734.308 9.41 5 4.66 
3018-19 47185.653 9.35 [ 2352 498 
2015-20 ತಬ್ಬು ಸುರಿಸಿರುವುದಿಲ್ಲ. 
2020-21 ಕಬ್ಬು' ನುರಿಸಿರುವುದಿಲ್ಲ. 


ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ 
ಸಕ್ಕರೆ ನಿರ್ದೇಶಕರು 


